ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 1846 
ಸದಸ್ಯರ ಹೆಸರು ಶ್ರೀ ಪಿ.ಆರ್‌ ರಮೇಶ್‌ (ನಾಮ 
ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 15.03.2022 | 
ಉತ್ತರಿಸಬೇಕಾದ ಸಚಿವರು ನಗರಾಭಿವೃದ್ಧಿ ಸಚಿವರು 
ಪ್ರಶ್ನೆ ಉತ್ತರ 

ಅ)| ರಾಜ್ಯದಲ್ಲಿ, ಇರುವ (ಬೆಂಗಳೂರು | ರಾಜ್ಯದಲ್ಲಿ" (ಬೆಂಗಳೂರು ಹೊರತುಪಡಿಸಿ) | 
ಹೊರತುಪಡಿಸಿ) ಎಲ್ಲಾ. ಪಾಲಿಕೆ ಮತ್ತು | ಪ್ರಸ್ತುತ ಒಟ್ಟು 10 ಮಹಾನಗರ 
ಮಹಾನಗರಪಾಲಿಕೆಗಳ ಒಟ್ಟು ಸಂಖ್ಯೆ; | ಪಾಲಿಕೆಗಳಿರುತ್ತವೆ. ಮೈಸೂರು, ಮಂಗಳೂರು, 
(ವಿವರ ನೀಡುವುದು) ಶಿವಮೊಗ್ಗ, ತುಮಕೂರು, ದಾವಣಗೆರೆ, ಹುಬ್ಮಳ್ಳಿ- 

ಧಾರವಾಡ, ಕಲಬುರಗಿ, ಬಳ್ಳಾರಿ, ಬೆಳಗಾವಿ 
ಹಾಗೂ ವಿಜಯಪುರ ಮಹಾನಗರ 
ಪಾಲಿಕೆಗಳಾಗಿರುತವೆ. 

ಆ) | ಭಾರತ ಸಂವಿಧಾನ ಅನುಜ್ನೇದ 243 
ರುಡ್‌ಡಿ ರ ಪ್ರಕಾರ ಜಿಲ್ಲಾ ಮಟ್ಟದ 
ಯೋಜನೆಗಳ . ಸಮಿತಿ (0೦mm 8ಂಃ | ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲಿ 
District Planning) ಮತ್ತು (Metropolitan | ಯೋಜನಾ ಸಮಿತಿಗಳು ರಚನೆಯಾಗಿರುವ. ಬಗ್ಗೆ | 
Planning Committee) ಅನ್ವಯ ಕೆಎಂಸಿ | ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ 
ಕಾಯ್ದೆ 1976 ಕಲಂ 503ಎ ಮತ್ತು 503ಬಿ | ವಿವರಗಳನ್ನು ಅನುಬಂಧ-01ರಲ್ಲಿ 
ಪ್ರಕಾರ . ರಾಜ್ಯದ ಪಾಲಿಕೆಗಳಲ್ಲಿ | ನೀಡಲಾಗಿದೆ. 
ಅಸ್ತಿತ್ವವಾಗಿದೆಯೇ: ಆದಲ್ಲಿ, ಸದರಿ 
ಸಮಿತಿಗಳ " ಸಭೆಗಳು ನಿಯಮಿತವಾಗಿ, 
ನಡೆಸಲಾಗಿದೆಯೇ; ಮತ್ತು' ಸಮಿತಿ 
ಪ್ರಕಾರ್ಯಗಳು/ಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರಲಾಗಿದಯೆ (ವಿವರ 
ನೀಡುವುದು) 

ಇ) | ಭಾರತ ಸಂವಿಧಾನ ಶೆಡ್ಯೂಲ್‌ 12 ರಲ್ಲಿ ಭಾರತ ಸಂವಿಧಾನ ಶೆಡ್ಯೂಲ್‌ 12 ರಲ್ಲಿ 
ವಿವರಿಸಿರುವ ಪ್ರಕಾರ್ಯಗಳು ರಾಜ್ಯ | ವಿವರಿಸಿರುವ ಪ್ರಕಾರ್ಯಗಳು ರಾಜ್ಯ ಸರ್ಕಾರ 
ಸರ್ಕಾರ ಕೆಎಂಸಿ ಕಾಯ್ದೆ 1976ರಲ್ಲಿ | ಕೆಎಂಸಿ ಕಾಯ್ದೆ 1976 ರಲ್ಲಿ 
ಅಳವಡಿಸಿಕೊಳ್ಳಲಾಗಿದೆಯೇ (ವಿವರ | ಅಳವಡಿಸಿಕೊಳ್ಳಲಾಗಿದೆ. 'ಬಿವರಗಳನ್ನು 
ನೀಡುವುದು) ಅನುಬಂಧ-02ರಲ್ಲಿ ನೀಡಲಾಗಿದೆ. 

ಈ) ನಗರ ಮತ್ತು ಗ್ರಾಮಾಂತರ ಯೋಜನಾ 
z್ದೆ (Karnataka Town and Country ಕರ್ನಾಟಿಕ ನಗರ ಮತ್ತು ಗ್ರಾಮಾಂತರ 


Planning Act) ಮತ್ತು ಜಿಲ್ಲಾ ಮಟ್ಟದ 
ಯೋಜನೆಗಳ ಸಮಿತಿ (Committee for 
District Planning) ಮ್ತು (Metropolitan 
Planning Committee) ಅನ್ವಯ ರಾಜ್ಯದ 
ಎಷ್ಟು ಪಾಲಿಕೆ ಮಟ್ಟದಲ್ಲಿ Master Plan 
ಗಳನ್ನು ನಿಯಮಬದವಾಗಿ 


ಯೋಜನಾ ಕಾಯ್ದೆ, 19661 ರ ಅವಕಾಶದಂತೆ 
ಪ್ರತಿ 10 ವರ್ಷಗಳಿಗೊಮ್ಮೆ ಮಹಾಯೋಜನೆ 


ಪರಿಷ್ಕರಿಸಬೇಕಾಗಿರುತ್ತದೆ. 
ಮಹಾಯೋಜನೆ ಅವಧಿಯು 
ಪೂರ್ಣಗೊಳ್ಳುವುದಿಲ್ಲ. ಮಹಾಯೋಜನೆ 


ಪರಿಷ್ಠರಿಸುವವರೆಗೂ ಹಾಲಿ ಮಹಾಯೋಜನೆ 


ಸಿದ್ದಪಡಿಸಲಾಗಿದೆ; ಮತ್ತು ಎಷ್ಟು ಪಾಲಿಕೆ 


ಚಾಲಿಯಲ್ಲಿರುತದೆ. 


ಮಟ್ಟದಲ್ಲಿ ster Plan 
ನಿಯಮಬದ್ದವಾಗಿ  ಸಿದ್ಧಪಡಿಸಲಾಗಿಲ್ಲ; 
ಎಷ್ಟು ತಾಲ್ಲೂಕು/ ಹೋಬಳಿ ಮಟ್ಟದಲ್ಲಿ 
Master Plan ಗಳ ಅವಧಿ ಮುಗಿದಿದೆ 
ಮೆತ್ತು ಸರ್ಕಾರದ ಕ್ರಮವೇನು; ಸಂಪೂರ್ಣ 
| ವಿವರ ವೀಡುವುದು) 


ಗಳನ್ನು | 


ಮಹಾಯೋಜನೆ. 


ಪ್ರಸ್ತುತ ರಾಜ್ಯದಲ್ಲಿ 102 ಪಟ್ಕಣಃ:4 
ಚಾಲ್ತಿಯಲ್ಲಿರುತ್ತದೆ. 
ಮಹಾಯೋಜನೆ  'ಸಸಿದ್ದಪಡಿಸಬೇಕಾದ: : ನಗರ 
(ಪಟ್ಟಣಗಳ ವಿವರಗಳನ್ನು ಅನುಬಂಧ-3 
ಮತ್ತು ಅನುಬಂಧ-4ರಲ್ಲಿ ನೀಡಲಾಗಿದೆ. 


ರಾಜ್ಯದ ಒಟ್ಟು ಎಷ್ಟು ಜಿಲ್ಲೆಗಳಲ್ಲಿ 
VISION DOCUMENT Aದ್ದಪದಡಿಸಿ 
ಪ್ರಕಟಿಸಲಾಗಿದೆ: ಬಾಕಿ ಇರುವ ಜಿಲ್ಲೆಗಳ 
ಒಟ್ಟು ಸಂಖ್ಯೆ ಎಷ್ಟು; ಮತ್ತು ಸರ್ಕಾರ 


ಇಂತಹ ಪ್ರಸ್ತಾವನೆ 
ಇರುವುದಿಲ್ಲ. 


ಸರ್ಕಾರದಲ್ಲಿ ಬಾಕ 


ಕೈಗೊಂಡ ಕ್ರಮವೇನು? 


ಸಂಖ್ಯೆ: ನಅಇ 41 ಎಂಎನ್‌ಇ 2022(ಇ) 


\ 


(ಬಿ.ಎ. ಬಸವರಾಜ) 
ನಗರಾಭಿವೃದ್ಧಿಸಚಿವರು 
(ಬಿ.ಎ. ಬಸವರಾಜ] 
ನರರಾಭಿವೃದ್ದಿ ಸಚಿವರು 


ಅನುಬಂಜಿ - |. 


SSN 
ಕ್ರಮ | ` ಮಹಾನಗರ Committee for District Planning ಮತು Metropolitan 
ಸಂಖ್ಯೆ | ಪಾಲಿಕೆ ಹೆಸರು Planning Committee ರಚನೆಯಾಗಿರುವ ಬಗ್ಗೆ | 
7 [ಪ್ಯಾಷೂರು [ತನತ ಕ ದಕ್ನರವಕ 
೨ [ಮಂಗಳೊರು "| ಅಸ್ತಿತ್ವೈದಲ್ಲಿರುವುದಿಲ್ಲ. iG 

[ets 4 E ಡಿ ಪ 
13 SE | Committee for District Planning eಸ್ತಿತ್ಚದಲ್ಲಿರುತ್ತದೆ. ಸಮಿತಿ 
ಸಭೆಗಳನ್ನು ನಿಯಮಿತವಾಗಿ ನಡೆಸಲಾಗಿರುವುದಿಲ್ಲ. . 
4. | ವಾವಾಗಕ | ಕಷನೆಯಾನರುವುದಿಲ್ಲ ” ನ್‌ 
[5 [SSE {Committee for District Planning ohತದಲ್ಲಿರುತ್ತದೆ ಇಮಾ] 
8 4 ಸಭೆಗಳನ್ನು ನಿಯಮಿತವಾಗಿ ನಡೆಸಲಾಗಿರುವುದಿಲ್ಲ. ' 
ಕಾವ ಮಾಜತಹುಕುವುದ್ಲ- GS 
7 |ಹುಬ್ಬಳ್ಳಿ- | ಅಸ್ಲಿತ್ರೈದಲ್ಲೆಕುಪುದಿಲ್ಲ. KE pe 
ಧಾರವಾಡ ) 
$ ಬಳ್ಳಾರಿ ಸದಕ ಸಮತಿಗ ಬಳ್ಳಾರಿ ಮಹಾನಗರ" ಪಾಲಿಕೆಯಲ್ಲಿ ಅಸ್ಲಿತ್ವದಲ್ಲಿರುವುದಿಲ್ಲ. 
5 ವರಗ | ಅಸ್ತಿತ್ವೆದಲ್ಲಿರುವುದಿಲ್ಲ. SS 
CS NS SNE ರ ಪ ಮ ವ 
16 | ಔಜಯಪರ | ಅನ್ತಿತ್ತದಲ್ಲಿರುವುದಲ್ಲ. 
\ 


ಭಾರತ ಸಂವಿಧಾನದ ಶೆಡ್ಯೂಲ್‌ 12 ರಲ್ಲಿ ವಿವರಿಸಿರುವ 


ಯನುಖಂನ್ನು - ಎ 
ONAN Ne 


ಪ್ರಕಾರ್ಯಗಳು ರಾಜ್ಯ ಸರ್ಕಾರ ಕರ್ನಾಟಿಕ 


ಮಹಾನಗರ ಪಾಲಿಕೆಗಳ ಅಧಿನಿಯಮ 1976 ರಲ್ಲಿ ಈ ಕೆಳಗಿನಂತೆ ಅಳವಡಿಲಾಗಿರುತ್ತದೆ. 


7 ಪಡ ಯೋಜನೆ ಸೇರಿದಂತೆ'ನಗರ ಯೋಜನೆ 


ಕರ್ನಾಟಕ ಮಹಾನಗರ ಪಾಲಿಕೆಗಳ 
ಅಧಿನಿಯಮ 1976ರ. ಕಲಂ 505 


2] ಕಉಪೆಯೋಗದ ನಿಯಂತ್ರಣ ಮತ್ತು ಕಟ್ಟಡಗಳ ಕೆ.ಎಂಸಿ. 196 ರ ಲಕ 505 
ನಿರ್ಮಾಣ 
3. | ಆರ್ಥಿಕ ಮತ್ತು ಸಾಮಾಜಿಕ್‌ ಅಭಿವೃದ್ಧಿ ಯೋಜನೆ ಕೆ.ಎಂ.ಸಿ. 197 ರ ಕಲಂ 11, ಸ್ಥಾಯಿ 
ಸಮಿತಿಗಳ ರಚನೆಗೆ ಅವಕಾಶ 
ಕಲ್ಪಿಸಲಾಗಿದೆ. 
4. ರಸ್ತೆಗಳು 'ಮತ್ತು ಸೇತುವೆಗಳು ಅಧ್ಯಾಂಹಿ 14ರಲ್ಲಿ ಅಳವಶಿಸಿಕೊಳ್ಳಲಾಗಿದೆ. 
5. ಗೃಹ, ಕೈಗಾರಿಕ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ | ಕಲಂ 195 
ನೀರು ಸರಬರಾಜು | 
6. | ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಸಂರಕ್ಷಣೆ ಮತ್ತು ಕಲಂ 123,” ಚೈ-ಲಾ ರಚನೆಯ ಮೂಲಕ. 


ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆ 


ಪ್ರತ್ಯೇಕವಾಗಿ ಎಸ್‌.ಡಬ್ಲೂ.ಎಮ್‌. 
ನಿಯಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 


ಕಲಂ 325 


ಅನ್ಮೆಶಾಮಕ ಸೇವೆಗಳು ' 
ನಗರ ವನ ನಿರ್ಮಾಣ, 
WE ಪರಿಸರ ಅಂಶಗಳ ಸಂವರ್ಧನೆ 
'ಅಾಗಪಕಲಕು`ಮತ್ತು'ಮಸೋವಿಕಲರೂ ಸೇರದಂತೆ 
ಸಮಾಜದ' ದುರ್ಬಲ ವರ್ಗದವರ . ಹಿತಾಸಕ್ತಿ 
ಕಾಪಾಡುವುದು 
"ಕೊಳಚೆ `'ಪ್ರದೇಶ' ಅಭಿವೃದ್ಧಿ ಮತ್ತು 
ಸುಧಾರಣೆ 
1. 'ನಡೆರ್‌ ಬಡತನ ನಿರ್ಮೂಲನೆ 


ಪರಿಸರ ಸೆಂರಕ್ಸಣ್‌ ಮತ್ತು | 


ಅವುಗಳ 


ಳಲಂ 59, ವಿವೇಚನಾತ್ಮಕ ಕರ್ತವ್ಯಗಳಲ್ಲಿ 
ವಿವರಿಸಲಾಗಿದೆ. | 


ಆಡಿದ 
ಮತ್ತು 


12. ಉದ್ಯಾನವನಗಳು, ''' ತೋಟಿಗಳು, 
ಮೈದಾನದಂತಹ ನಗರ ಸೌಕರ್ಯಗಳು 
ಸೌಲಭ್ಯಗಳನ್ನು ಒದಗಿಸುವುದು 


ಕಲಂ 


ಸಾಂಸ್ಕೃತಿಕ, ಶೈಕ್ಟಣಿ ಕ ಮತು ''ಸೌಂದರ್ಯೋಪಾಸನಾ 
ವಿಷಯಗಳ ಸಂವರ್ಧನೆ 


ಕಲಂ 


ಹೆಣ ಹೊಳುವುದು ಮತ್ತು ಸ್ಮಶಾನಗಳು, ಶವ ದಹನ, 
ಸುಡುಗಾಡು ಮತ್ತು ವಿದ್ಯುತ್‌ ಚಿತಾಗಾರಗಳು 


ಕಲಂ 


ದನದ ಡೊಡ್ಡಿಗಳು, `ಪಾಣೆ'ಓಂಸಾ ಪ್ರತಿಬಂಧ 


[3ರ 


ಜನನ ಮೆತ್ತು' ಮರಣಗಳ ನೋಂದಣಿ `ಜನನ ಮರಣ 
ಅಂಕೆ ಅಂಶಗಳು 


ಕಲಂ 


ಬೀದಿ ದೀಪಗಳು, ವಾಹನ ನಿಲುಗಡೆ ಸ್ಥಳಗಳು, ಬಸ್‌ 
ನಿಲ್ದಾಣಗಳು ಮತ್ತು ಸಾರ್ವಜನಿಕ ಸೌಕರ್ಯಗಳು 
ಸೇರಿದಂತೆ ಸಾರ್ವಜನಿಕ ಸೌಲಭ್ಯಗಳು 


ಕಲಂ 


18. 


ಕಾರ್ಬಾನೆಗಳ ನಿಯಂತ್ರಣ. 


ಕಲಂ. 55 364 365, 


ಅಳವಡಿ ಹಿಕೊಳ್ಳಲಾಗಿದೆ. 


388ರಲ್ಲ 


ಅಮುಬಂಧ-3 


ಮಹಾಯೋಜನೆಯನ್ನು ಸಿದ್ದಪಡಿಸಬೇಕಾಗಿರುವ ನಗರ / ಪಟ್ಟಿಣಗಳು 


ಬೆಂಗಳೊರು ವಿಭಾಗ: 
ಈ.ಸಂ.1ಸಳೀಯ ಯೋಜನಾ ಪ್ರಾಧಿಕಾರ/ ಷರಾ 
ಯೋಜನಾ ಪ್ರದೇಶ ನಗರಾಭಿವೃದ್ಧಿ 
ಪಾಧಿಕಾರ | 

1 ಉಪನಗರ ವರ್ತುಲ| ಯೋಜನಾ ಪ್ರಾಧಿಕಾರ ಬಿ.ಎಂ.ಆರ್‌.ಡಿ.ಎ. ರವರಿಂದ 

' ರಸ್ತೆ ಯೋಜನಾ ಮಾಹಿತಿ ಪಡೆಯಬಹುದಾಗಿದೆ. 

ಪ್ರಾಧಿಕಾರ 

2 ಗ್ರೇಟರ್‌ ವಾಗಫಾರು | ಯೋಜನಾ ಪ್ರಾಧಿಕಾರ 

| ಬಿಡದಿ ಸ್ಮಾರ್ಟ್‌ ಸಿಟಿ 

3 ಹೊಸದುರ್ಗ | ಪುರಸಭೆಯೋಜನಾ [ಈ ಕಛೇರಿ ಪತ್ರ ದಿನಾ೦ಕ:08-02- 

| ಪ್ರಾಧಿಕಾರ 2021 ರಲ್ಲಿ 

7 ಶಿಡಘಟ್ಟ | ಯೋಜನಾ ಪ್ರಾಧಿಕಾರ | ಮಹಾಯೋಜನೆಯನ್ನು ಸಿದ್ಧ 

5 ಪಾವಗಡ ಪುರಸಭೆ ಯೋಜನಾ ಪಡಿಸಲು ಅನುಸರಿಸಬೇಕಾದ ಕ್ರಮ 

L | ಪ್ರಾಧಿಕಾರ ಕುರಿತು ತಿಳಿಸಲಾಗಿತ್ತು. ಅದರಂತೆ, 

6 [ಕುಣಿಗಲ್‌ ~ರಸಭೆ ಯೋಜನಾ | ದಿನಾಂಕ:11-06-2021 ರ ಹಾಗೂ 

IW ಪಾಧಿಕಾರ ದಿನಾ೦ಕ:29-07-2021 ರಂದು 

[ 7 ದೊಡ್ಡಬಳ್ಳಾಪುರ : ಯೋಜನಾ ಪ್ರಾಧಿಕಾರ ನಡೆದ ವೀಡಿಯೋ ಸಂವಾದದಲ್ಲಿ 
8 {ಮಲೆಬೆನ್ನೂರು ಪುರಸಭೆ ಯೋಜನಾ | ಪುಗತಿಯ ಬಗೆ ಚರ್ಚಿಸಿ ಶೀಘ್ರವಾಗಿ 
ಪ್ರಾಧಿಕಾರ ಮಹಾಯೋಜನೆ ಸಿದ್ದಪಡಿಸಿ 

9 ಬಾಗೇಪಲ್ಲಿ ಪುರಸಭೆ ಯೋಜನಾ ಸರ್ಕಾರಕ್ಕೆ ಅನುಮೋದನೆಗೆ 

10 ಕೊರಟಗೆರೆ ಪುರಸಭೆ ಯೋಜನಾ 

ಪ್ರಾಧಿಕಾರ 

11 ತುರುವೇಕರೆ ಪುರಸಭೆ ಯೋಜನಾ 

ಪ್ರಾಧಿಕಾರ 

12 | ಚನ್ನಗಿರಿ ಹೋಜನಾ ಪ್ರಾಧಕಾರ |ದಿನಾ೦ಕ27-09-2018 ಮತ್ತು 

ದಿನಾಂಕ:12-11-2021 ರಂದು 
ಸರ್ಕಾರಕ್ಕೆ ಅಂತಿಮ 
ಅನುಮೋದನೆಗಾಗಿ ಪ್ರಸ್ತಾವನೆ 
ಸಲ್ಲಿಸಲಾಗಿದೆ. ' 

13 |ಹೊನ್ಮಾಳಿ / ಯೋಜನಾ ಪ್ರಾಧಿಕಾರ | ದಿನಾ೦ಕ:31-08-2021 ರಂದು 
ಸರ್ಕಾರಕ್ಕೆ ಅಂತಿಮ 
ಅನುಮೋದನೆಗಾಗಿ ಪ್ರಸ್ತಾವನೆ 
ಸಲ್ಲಿಸಲಾಗಿದೆ. 

14 | ಚಿಕ್ಕನಾಯಕನಹಳ್ಳಿ ಯೋಜನಾ ಪ್ರಾಧಿಕಾರ | ಸರ್ಕಾರದಿಂದ ಮಹಾಯೋಜನೆ 

- ತಾತ್ಕಾಲಿಕ ಕೈ ದಿ: 15-06-2019 ರಲ್ಲಿ 
ಅಮಮೋದನೆಗೊಂಡಿರುತ್ತದೆ. 

15 | ಮಾಲೂರು ಯೋಜನಾ ಪ್ರಾಧಿಕಾರ ದನಾ೦ಕ:29-01-2022 ರಂದು 
ಮಹಾಯೋಜನೆಗೆ ಅಂತಿಮ 
ಅನುಮೋದನೆ ಕೋರಿ ಸರ್ಕಾರಕ್ಕೆ 

Il ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
ಬೆಳಗಾವಿ ವಿಭಾಗೆ: 
ಕ್ರ.ಸಂ. |] ಸ್ಲಳೀಯ | ಪುರಸಭ ಯೋಜನಾ ಷರಾ 

| ಯೋಜನಾ ಪ್ರಾಧಿಕಾರ /ಯೋಜನಾ 


NK (ViJLAQ-2022 


ಪ್ರದೇಶ ಪ್ರಾಧಿಕಾರ/ 
ನಗರಾಭಿವೃದ್ದಿ 
Oo —— EE em 
1 ಪುರಸಭೆ ಯೋಜನಾ | ಈ ಕಛೇರಿ ಪತ್ರ ದಿನಾಂಕ: 0೦8-02- 
ಪ್ರಾಧಿಕಾರ 2021ರಲ್ಲಿ ಮಹಾಯೋಜನೆಯನ್ನು 
ಸಿದ್ದ ಪಡಿಸಲು ಅನುಸರಿಸಬೇಕಾದ 
ಕ್ರಮ ಕುರಿತು ತಿಳಿಸಲಾಗಿತ್ತು. ಅದರಂತೆ, 
ದಿನಾ೦ಕ:11-06-2021 ರ. ಹಾಗೂ 
ದಿನಾ೦ಕ:29-07-2021 ರಂದು ನಡೆದ 
ವೀಡಿಯೋ "ಸಂವಾದದಲ್ಲಿ ಪ್ರಗತಿಯ 
ಬಗ್ಗೆ ಚರ್ಚಿಸಿ ಶೀಘುವಾಗಿ 
ಮಹಾಯೋಜನೆ ಸಿದ್ದಪಡಿಸಿ ಸರ್ಕಾರಕ್ಕೆ 
ಅನುಮೋದನೆಗೆ ಸಲ್ಲಿಸಲು 
ತಿಳಿಸಲಾಗಿದೆ. 
2 [ಕೆರೂರ ಪಟ್ಟಣ ಪಂಚಾಯತಿ ']8ರೂರ ಪಟ್ಟಣದ ಮಹಾಹೊಎನೆಗ 
ಯೋಜನಾ ಪ್ರಾಧಿಕಾರ ತಾತ್ಕಾಲಿಕ ಅನುಮೋದನೆ ಕೋರಿ 
ದಿನಾ೦ಕ:10-02-2022 ರಂದು 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
3 [ಬೀಳಗಿ [ಪಟ್ಟಣ ಪಂಚಾಯತಿ ಈ ಕಛೇರಿ ಪತ್ರ ದಿನಾಂಕ: 08-02- 
| ಯೋಜನಾ ಪ್ರಾಧಿಕಾರ 2021ರಲ್ಲಿ ಮಹಾಯೋಜನೆಯನ್ನು 
4 ಹುನಗುಂದ ಪುರಸಭೆ ಯೋಜನಾ "| ಸಿದ್ದ ಪಡಿಸಲು ಅನುಸರಿಸಬೇಕಾದ 
I ಪ್ರಾಧಿಕಾರ ಕುಮ ಕುರಿತು ತಿಳಿಸಲಾಗಿತ್ತು. ಅದರಂತೆ, 
5 ಮೂಡಲಗಿ ಪುರಸಭೆ ಯೋಜನಾ ದಿನಾಂಕ:11-06-2021 ರ ಹಾಗೂ 
ಪ್ರಾಧಿಕಾರ ದಿನಾ೦ಕ:29-07-2021 ರಂದು ನಡೆದ 
6 ಚಿಕ್ಕೋಡಿ 1 ಪುರಸಭೆ ಯೋಜನಾ ವೀಡಿಯೋ ಸಂವಾದದಲ್ಲಿ ಪ್ರಗತಿಯ 
ಪ್ರಾಧಿಕಾರ ಬಗ್ಗೆ ಚರ್ಚಿಸಿ ಶೀಘ್ರವಾಗಿ 
7 ತಾಳಿಕೋಟೆ ಪುರಸಭೆ ಯೋಜನಾ ಮಹಾಯೋಜನೆ ಸಿದ್ದಪಡಿಸಿ ಸರ್ಕಾರಕ್ಕೆ, 
ಪ್ರಾಧಿಕಾರ ಅನುಮೋದನೆಗೆ ಸಲ್ಲಿಸಲು 
8 [ಬಸವನ ಪುರಸಭೆ ಯೋಜನಾ ತಿಳಿಸಲಾಗಿದೆ. 
ಬಾಗೇವಾಡಿ ಪ್ರಾಧಿಕಾರ 
9 ರೋಣ ಪುರಸಭೆ ಯೋಜನಾ 
ಪ್ರಾಧಿಕಾರ _ 
10"; ಶಿರಹಟ್ಟಿ | ಪುರಸಭ ಯೋಜನಾ 
ಪ್ರಾಧಿಕಾರ 
11 ಹಾನಗಲ್ಲು ಪುರಸಭೆ ಯೋಜನಾ 
& ಪ್ರಾಧಿಕಾರ 
12 | ಹಳಿಯಾಳ ಪುರಸಭೆ ಯೋಜನಾ 
ಪ್ರಾಧಿಕಾರ 
13 | ಹೊನ್ನಾವರ ಪುರಸಭೆ ಯೋಜನಾ 
ಪ್ರಾದಿಕಾರ 
14 | ಸಿದ್ಧಾಪುರ ಪಟ್ಟಿಣ ಪಂಚಾಯತಿ 
ಯೋಜನಾ ಪ್ರಾಧಿಕಾರ 
15 | ಕಮತಗಿ ಪಟ್ಟಣ ಪಂಚಾಯತಿ 
_ ಯೋಜನಾ ಪ್ರಾಧಿಕಾರ 
16 | ಕಿತ್ತೂರು ಪುರಸಭೆ ಯೋಜನಾ 
ಪ್ರಾಧಿಕಾರ 
17 | ಕುಂದಗೋಳ ಪುರಸಭೆ ಯೋಜನಾ 
ಪ್ರಾಧಿಕಾರ 


NK (VI}LAQ-2022 


ಕಲಬುರಗಿ ವಿಭಾಗ: 


ಪ್ರ.ಸಂ. | ಸ್ಲಫಳೀಯ ಯೋಜನಾ | ಪುರಸಭೆ ಯೋಜನಾ ಷರಾ 
ಪುದೇಶ | ಪ್ರಾಧಿಕಾರ /ಯೋಜನಾ 
ಪ್ರಾಧಿಕಾರ/ 
ನಗರಾಭಿವೃದ್ದಿ 
ಪ್ರಾಧಿಕಾರ 
ಚಿತ್ತಾಪೂರ ಯೋಜನಾ ಪ್ರಾಧಿಕಾರ ಈ ಕಛೇರಿ ಪತ್ರ ದಿನಾಂಕ:08-02- 
| 72[ಕುಷಗ. ಪುರಸಭೆ `` ಯೋಜನಾ | 2021 ರಲ್ಲಿ 
ಪ್ರಾಧಿಕಾರ ಮಹಾಯೋಜನೆಯನ್ನು ಸಿದ್ಧ 
3 ಆಳಂದ ಪುರಸಭೆ ಯೋಜನಾ | ಪಡಿಸಲು ಅನುಸರಿಸಬೇಕಾದ ಕ್ರಮ 
A ಪ್ರಾಧಿಕಾರ ಕುರಿತು ತಿಳಿಸಲಾಗಿತ್ತು. ಅದರಂತೆ, 
4 Tವಸುಗೂರು | ಯೋಜನಾ ಪ್ರಾಧಿಕಾರ ದಿನಾಂಕ:11-06-2021 ರ ಹಾಗೂ 
A - ; ದಿನಾಂ೦ಕ:29-07-2021 ರಂದು 
ನಡೆದ ವೀಡಿಯೋ ಸಂವಾದದಲ್ಲಿ 
ಪ್ರಗತಿಯ ಬಗ್ಗೆ ಚರ್ಚಿಸಿ ಶೀಘ್ರವಾಗಿ 
ಮಹಾಯೋಜನೆ ಸಿದ್ದಪಡಿಸಿ 
| ಸರ್ಕಾರಕ್ಕೆ ಅನುಮೋದನೆಗೆ 
pA ಸಲ್ಲಿಸಲು ತಿಳಿಸಲಾಗಿದೆ. 
5 | ಔರಾಬ್‌ ಪಟ್ಟಣ ಪಂಚಾಯತಿ | ಸರ್ಕಾರದಿಂದ ಮಹಾಯೋಜನೆ 
ಯೋಜನಾ ಪ್ರಾಧಿಕಾರ ತಾತ್ಕಾಲಿಕ ಕೈ ದಿನಾಂಕ:27-05- 
2021 ರಲ್ಲಿ 
ಅನುಮೋದನೆಗೊಂಡಿರುತ್ತದೆ. 
6 | ಯಲಬುರ್ಗಾ ಪಟ್ಟಣ ಪಂಚಾಯತಿ | ಮಹಾಯೋಜನೆ ತಾತ್ಕಾಲಿಕ 
ಯೋಜನಾ ಪ್ರಾಧಿಕಾರ ಅಮುಬೋದನೆಗೆ ದಿ: 13-10-2020 - 
ಹಾಗೂ ದಿ: 01-12-2021 ರಂದು 
ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 
ಮೈಸೂರು ವಿಭಾಗ: 
ಕ್ರ.ಸಂ. | ಸ್ಥಳೀಯ ಯೋಜನಾ | ಪುರಸಭೆ ಯೋಜನಾ ಷರಾ 
ಪ್ರದೇಶ ಪ್ರಾಧಿಕಾರ /ಯೋಜನಾ 
ಪ್ರಾಧಿಕಾರ/ 
ನಗರಾಭಿವೃದ್ದಿ 
| ಹ್ರಾಧಿಕಾರ | 
1 ಕಾಪು R ಯೋಜನಾ ಪ್ರಾಧಿಕಾರ ಈ ಕಛೇರಿ ಪತ್ರ ದಿನಾಂಕ:08-02- 
2 : 1 ಎನ್‌.ಆರ್‌.ಪುರ ಪುರಸಭೆ ಯೋಜನಾ | 2021 ರಲ್ಲಿ 
| ಪ್ರಾಧಿಕಾರ ಮಹಾಯೋಜನೆಯನ್ನು ಸಿದ್ದ 
3 ಕೊಪ್ಪ ಪುರಸಭೆ ಯೋಜನಾ ಪಡಿಸಲು ಅನುಸರಿಸಬೇಕಾದ ಕ್ರಮ 
ಪ್ರಾಧಿಕಾರ ಪುರಿತು ತಿಳಿಸಲಾಗಿತ್ತು. ಅದರಂತೆ, 
4 [ಕಾರ್ಕಳ ಪುರಸಭೆ ಯೋಜನಾ : ದಿವಾಂಕೆ:11-06-2021 ರ ಹಾಗೂ 
ಪ್ರಾಧಿಕಾರ ದಿನಾ೦ಕ:29-07-2021 ರಂದು 
5 ಕುಂದಾಪುರ - ಯೋಜನಾ ಪ್ರಾಧಿಕಾರ ನಡೆದ ವೀಡಿಯೋ ಸಂವಾದದಲ್ಲಿ | 
6 1uಳಂಗಡಿ ಪುರಸಭೆ ಯೋಜನಾ | ಪ್ರಗತಿಯ ಬಗ್ಗೆ ಚರ್ಚಿಸಿ ಶೀಘ್ರವಾಗಿ 
ಪ್ರಾಧಿಕಾರ ಮಹಾಯೋಜನೆ ಸಿದ್ದಪಡಿಸಿ 
7 |ಪಿರಿಯಾಪಟ್ಟಣ ಪುರಸಭೆ ಯೋಜನಾ | ಸರ್ಕಾರಕ್ಕೆ ಅನುಮೋದನೆಗೆ 
8 ಅರಕಲಗೂಡು ಯೋಜನಾ ಪ್ರಾಧಿಕಾರ 


NK (Vi}LAQ-2022 


9 | ಶ್ರೀರಂಗಪಟ್ಟಣ ಪುರಸಭೆ ಯೋಜನಾ 
ಪ್ರಾಧಿಕಾರ 
10 ಟಿನರಸಿಕುರ ಪುರಸಭ'ಯೋಜನಾ ದಿನಾಂಕ21-01-2022 "ರಂದು!" 
ಪ್ರಾಧಿಕಾರ ಸರ್ಕಾರಕ್ಕೆ ತಾತ್ಕಾಲಿಕ 
ಅನುಮೋದನೆಗಾಗಿ ಪ್ರಸ್ತಾವನೆ 
ಸಲ್ಲಿಸಲಾಗಿದೆ. 
11 ಸೋಮವಾರಪೇಟೆ ಪುರಸಭೆ ಯೋಜನಾ ಮಹಾಯೋಜನೆ ಕಾರ್ಯ 
ಪ್ರಾಧಿಕಾರ ಪ್ರಗತಿಯಲ್ಲಿದೆ. 
12 | ಕುಶಾಲನಗರ ಯೋಜನಾ ಪ್ರಾಧಿಕಾರ ಸರ್ಕಾರದಿಂದ ಮಹಾಯೋಜನೆ 
| ತಾತ್ಕಾಲಿಕ ಕೈ ದಿನಾ೦ಕ: 03-12- 
2014 ರಲ್ಲಿ 
ಅನುಮೋದನೆಗೊಂಡಿರುತ್ತದೆ. 
13 | ಸಕಲೇಶಪುರ ' ಪುರಸಭೆ ಯೋಜನಾ | ಸರ್ಕಾರದಿಂದ ಮಹಾಯೋಜನೆ 
ಪ್ರಾಧಿಕಾರ ತಾತ್ಕಾಲಿಕ "ಕೈ ದಿನಾಂಕ: 16-12- 
2019ರಲ್ಲಿ 
ಅನುಮೋದಡನೆಗೊಂಡಿರುತ್ತದೆ. 
1೪4 | ಚೆನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಮಹಾಯೋಜನೆ ಅಂತಿಮ 
ಅನುಮೋದನೆಗೆ ದಿನಾ೦ಕ:05-02- 
2022 ರಂದು ಸರ್ಕಾರಕ್ಕೆ ಪ್ರಸ್ತಾವನೆ 
L | ಸಲ್ಲಿಸಲಾಗಿದೆ. 
15 | ಬೇಲೂರು-ಹಳೆಬೀಡು | ಯೋಜನಾ ಪ್ರಾಧಿಕಾರ | ಮಹಾಯೋಜನೆ ಅಂತಿಮ 
: ಅನುಮೋದನೆಗೆ ದಿನಾಂಕ:10-02- 
2022 ರಂದು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲಿಸಲಾಗಿದೆ. 
"16 | ಮೂಡಬಿದ್ರೆ ಪುರಸಭೆ ಯೋಜನಾ ಸರ್ಕಾರದಿಂದ ಮಹಾಯೋಜನೆ 
ಪ್ರಾಧಿಕಾರ ತಾತ್ಕಾಲಿಕ ಕೆ ದಿ: 02-07-2021 ರಲ್ಲಿ 
ಅನುಮೋದನೆಗೊಂಡಿರುತ್ತದೆ. 
17 | ಕೃಷ್ಣರಾಜನಗರ | ಪುರಸಭೆ ಯೋಜನಾ ಮಹಾಯೋಜನೆ ತಾತ್ಕಾಲಿಕ 
ಪ್ರಾಧಿಕಾರ ಅನುಮೋದನೆಗೆ ದಿ: 18-09-2015 
ರಂದು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 
18 ಗುಂಡ್ಲುಪೇಟೆ ಪುರಸಭೆ ಯೋಜನಾ ಮಹಾಯೋಜನೆ ತಾತ್ಕಾಲಿಕ 
ಪ್ರಾಧಿಕಾರ ' ಅನುಮೋದನೆಗೆ ದಿ: 05-09-2019, 
NN 'ಮತ್ತು ' ದಿನಾ೦ಕ:02-09-2021 
ರಂದು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 
19 [ಸುಳ್ಯ ಪುರಸಭೆ ಯೋಜನಾ ಮಹಾಯೋಜನೆ ತಾತ್ಕಾಲಿಕ 
ಪ್ರಾಧಿಕಾರ - ಅಮಮೋದನೆಗೆ ದಿ: 18-09-2015 
| ರಂದು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 
20 | ಅರಸಿಕೆರೆ ಯೋಜನಾ ಪ್ರಾಧಿಕಾರ ಮಹಾಯೋಜನೆ (ಪ-!) ತಾತ್ಕಾಲಿಕ 
ಅನುಮೋದನೆಗೆ ದಿನಾಂಕ: 10-02- 
2022 ರಂದು ಸರ್ಕಾರಕ್ಕೆ 
ಸಲಿಸಲಾಗಿದೆ. 


"ಒಟ್ಟು 57 ಸ್ಥಳೀಯ ಯೋಜನಾ ಪ್ರದೇಶಗಳಿಗೆ ಮಹಾಯೋಜನೆ ಸಿದ್ದಪಡಿಸಬೇಕಾಗಿರುತ್ತದೆ. 


NK (ViJLAQ-2022 


ಅಮಬಂಧ-4 


ಮಹಾಯೋಜನೆಯ ವಿವರ 


ಸೈಳೀಯ ಯೋಜನಾ ಪ್ರದೇಶ ಘೋಷಣೆಗೊಂಡ ಒಟ್ಟು ನಗರ / ಪಟ್ಟಿಣಗಳ 159 
ವಿವರ 

ಸ್ಲಳೀಯ ಯೋಜನಾ ಪ್ರದೇಶ  ಘೋಷಣೆಗೊ೦ಡು ಮಹಾಯೋಜನೆ 102 
ಚಾಲ್ತಿಯಲ್ಲಿರುವ ನಗರ / ಪಟ್ಟಣಗಳು 

ಸರ್ಕಾರದಿಂದ ಮಹಾಯೋಜನೆ ತಾತ್ಕಾಲಿಕ ಅನುಮೋದನೆಗೊಂಡ ನಗರ / 10 
ಪಟ್ಟಿಣಗಳು 

ಮಹಾಯೋಜನೆ ತಾತ್ಕಾಲಿಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಿರುವ ನಗರ / 04 
ಪಟ್ಟಣಗಳು 
ಮಹಾಯೋಜನೆಯನ್ನು ಸಿದ್ಧಪಡಿಸಬೇಕಾಗಿರುವ ನಗರ / ಪಟ್ಟಿಣಗಳು 43 


ಮಹಾಯೋಜನೆಯನ್ನು ಸಿದ್ದಪಡಿಸಬೆಣಾಗಿರುವ ನಗರ /ಪಟ್ಟಿಣಗಳು 


ಬೆಂಗಳೊರು ವಿಭಾಗ: 
ಪ್ರ.ಸಂ. ಸ್ಲಳೀಯ ಯೋಜನಾ ಪ್ರದೇಶ ಯೋಜನಾ ಪ್ರಾಧಿಕಾರ/ ನಗರಾಭಿವೃದ್ಧಿ 
ಪ್ರಾಧಿಕಾರ 
1 ಎಸ್‌.ಟೆ.ಆರ್‌.ಆರ್‌. ಯೋಜನಾ ಪ್ರಾಧಿಕಾರ 
2 ಗ್ರೇಟಿರ್‌ ಬೆಂಗಳೂರು ಬಿಡದಿ ಸ್ಮಾರ್ಟ್‌ ಸಿಟಿ ಯೋಜನಾ ಪ್ರಾಧಿಕಾರ 
3 ಹೊಸದುರ್ಗ ಪುರಸಬೆ ಯೋಜನಾ ಪ್ರಾಧಿಕಾರ 
4 [ಶಿಡ್ಲಘಟ್ಟ ಯೋಜನಾ ಪ್ರಾಧಿಕಾರ 
5 ಪಾವಗಡ ಪುರಸಭೆ ಯೋಜನಾ ಪ್ರಾಧಿಕಾರ 
6 ಕುಣಿಗಲ್‌ ಪುರಸಭೆ ಯೋಜನಾ ಪ್ರಾಧಿಕಾರ 
7 | ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ 
8 |ಮಲೆಬೆನ್ನೂರು ಪುರಸಭೆ ಯೋಜನಾ ಪ್ರಾಧಿಕಾರ 
೨ | ಬಾಗೇಪಲ್ಲಿ ಪುರಸಭೆ ಯೋಜನಾ ಪ್ರಾಧಿಕಾರ 
10 | ಕೊರಟಗೆರೆ ಪುರಸಭೆ ಯೋಜನಾ ಪ್ರಾಧಿಕಾರ 
11 ತುರುವೇಕರೆ ಪುರಸಬೆ ಯೋಜನಾ ಪ್ರಾಧಿಕಾರ 
ಬೆಳೆಗಾವಿ ವಿಭಾಗ: 
ಪ್ರ.ಸಂ. ಸ್ನಭೀಯ ಯೋಜನಾ ಪ್ರದೇಶ ಯೋಜನಾ ಪ್ರಾಧಿಕಾರ/ ನಗರಾಭಿವೃದ್ದಿ ] 
ಪ್ರಾಧಿಕಾರ 
1 ತೇರದಾಳ | ಪುರಸಭೆ ಯೋಜನಾ ಪ್ರಾಧಿಕಾರ 
2 -| ಕೆರೂರ ಪುರಸಭೆ ಯೋಜನಾ ಪ್ರಾಧಿಕಾರ 
F 3 [ಬೀಳಗಿ ಪುರಸಭೆ ಯೋಜನಾ ಪ್ರಾಧಿಕಾರ 
4 ಹುನಗುಂದ ಪುರಸಭೆ ಯೋಜನಾ ಪ್ರಾಧಿಕಾರ 
5 ಮೂಡಲಗಿ ಪುರಸಭೆ ಯೋಜನಾ ಪ್ರಾಧಿಕಾರ 
6 ಚಿಕ್ಕೋಡಿ ಪುರಸಭೆ ಯೋಜನಾ ಪ್ರಾಧಿಕಾರ 
7 | ತಾಳಿಕೋಟೆ | _ ಪುರಸಭಬೆಯೋಜನಾ ಪ್ರಾಧಿಕಾರ 
8 ಬಸವನ ಬಾಗೇವಾಡಿ ಪುರಸಭೆ ಯೋಜನಾ ಪ್ರಾಧಿಕಾರ 
9 ರೋಣ ಪುರಸಭೆ ಯೋಜನಾ ಪ್ರಾಧಿಕಾರ 
10 [ಶಿರಹಟ್ಟಿ ಪುರಸಬೆ ಯೋಜನಾ ಪ್ರಾಧಿಕಾರ | 
11 [ಹಾನಗಲ್ಲ ಪುರಸಭೆ ಯೋಜನಾ ಪ್ರಾಧಿಕಾರ 
12 [ಹಳಿಯಾಳ ಪುರಸಭೆ ಯೋಜನಾ ಪ್ರಾಧಿಕಾರ 


NK (ViJLAQ-2022 


13 | ಹೊನ್ನಾವರ ಪುರಸಭೆ ಯೋಜನಾ ಪ್ರಾಧಿಕಾರ 
14 [ಸಿದ್ರಾಪರ | ಪುರಸಭೆಯೋಜನಾ ಪ್ರಾಧಿಕಾರ 
15 [ಕಮತಗಿ | ಪುರಸಬೆಯೋಜನಾ ಪಾಧಿಕಾರ 
16 [ಕಿತ್ತೂರು ಪುರಸಭೆ ಯೋಜನಾ ಪ್ರಾಧಿಕಾರ 
17 | ಕುಂದಗೋಳ | _“ಪ್ರುರಸಭೆಯೋಜನಾ ಪ್ರಾಧಿಕಾರ 
ಕಲಬುರಗಿ ವಿಭಾಗ: 
[ಈ್ರ.ಸಂ. ಸ್ಲಳೀಯ ಯೋಜನಾ ಪ್ರದೇಶ ಯೋಜನಾ ಪ್ರಾಧಿಕಾರ/ ನಗರಾಭಿವೃದ್ದಿ 
| ಪ್ರಾಧಿಕಾರ 
11 ಚಿತ್ತಾಪೂರ ಯೋಜನಾ ಪ್ರಾಧಿಕಾರ 
2 ಕುಷ್ಠಗಿ ಪುರಸಭೆ ಯೋಜನಾ ಪ್ರಾಧಿಕಾರ 
3 ಆಳಂದ ಪುರಸಭೆ ಯೋಜನಾ ಪ್ರಾಧಿಕಾರ 
4 ಲಿಂಗಸುಗೂರು ಯೋಜನಾ ಪ್ರಾಧಿಕಾರ 
ಮೈಸೂರು ವಿಭಾಗ: 
ಪ್ರ.ಸಂ. ಸಭೀಯ ಯೋಜನಾ ಪ್ರದೇಶ ಯೋಜನಾ ಪ್ರಾಧಿಕಾರ! ನಗರಾಭಿವೃದ್ದಿ 
ಪ್ರಾಧಿಕಾರ 
1 ಕಾಪು ಯೋಜನಾ ಪ್ರಾಧಿಕಾರ 
2 ಎನ್‌.ಆರ್‌.ಪುರ ಪುರಸಭೆ ಯೋಜನಾ ಪ್ರಾಧಿಕಾರ 
3 [ಕೊಪ್ಪ | ಪುರಸಭಯೋಜನಾ ಪ್ರಾಧಿಕಾರ 
= 4 |ಕಾರ್ಕಳ ಪುರಸಭೆ ಯೋಜನಾ ಪ್ರಾಧಿಕಾರ 
5 ಕುಂದಾಪುರ ಯೋಜನಾ ಪ್ರಾಧಿಕಾರ 
6 ಬೆಳಂಗಡಿ ಪುರಸಭೆ ಯೋಜನಾ ಪ್ರಾಧಿಕಾರ 
7 ಪಿರಿಯಾಪಟ್ಟಣ ಪುರಸಭೆ ಯೋಜನಾ ಪ್ರಾಧಿಕಾರ 
8 ಅರಕಲಗೂಡು ಯೋಜನಾ ಪ್ರಾಧಿಕಾರ 
9 | ಶ್ರೀರಂಗಪಟ್ಟಣ ಪುರಸಭೆ ಯೋಜನಾ ಪ್ರಾಧಿಕಾರ 
10 | ಟಿ.ನರಸೀಪುರ ಪುರಸಭೆ ಯೋಜನಾ ಪ್ರಾಧಿಕಾರ 
11 | ಸೋಮವಾರಪೇಟಿ ಪುರಸಭೆ ಯೋಜನಾ ಪ್ರಾಧಿಕಾರ 
ಮಹಾಯೋಜನೆ ತಾತ್ಕಾಲಿಕ ಅಸುಮೋದನೆಗೊ೦ಡ ಸಗರ /ಪಟ್ಟಿಣಗಳು - 10: 
ಬೆಂಗಳೂರು ವಿಭಾಗ: 
ಪ್ರ.ಸಂ. ನಗರ/ ಪಟ್ಟಿಣ ತಾತ್ಕಾಲಿಕ ಅನುಮೋದನೆಗೊಂಡ 
| ದಿನಾಂಕ 
| 1 |ಚನುಗಿರಿ 22-10-2016 
2 | ಹೊನ್ನಾಳಿ 07-03-2019 
3 ಚಿಕ್ಯನಾಯಕನಹಳ್ಳಿ 15-06-2019 
4 | ಮಾಲೂರು 24-12-2019 
ಬೆಳೆಗಾವಿ ವಿಭಾಗ: 
ಕ್ರ.ಸಂ. | ನಗರ/ ಪಟ್ಟಣ ತಾತ್ಕಾಲಿಕ ಅನುಮೋದನೆಗೊಂಡ 
ದಿನಾಂಕ 
! | ಯಾವುದೂ ಇರುವುದಿಲ್ಲ 


NK {ViJLAQ-2022 


ಕಲಬುರಗಿ ವಿಭಾಗ: 


ಪ್ರ.ಸಂ. ನಗರ /ಪಟ್ಟಿಣ ತಾತ್ಕಾಲಿಕ ಅನುಮೋದನೆಗೊಂಡ 
ದಿನಾ೦ಕ 
1 ಔರಾದ್‌ 27-05-2021 
ಮೈಸೂರು ವಿಭಾಗ: 
ಕ್ರ.ಸಂ. | ನಗರ /ಪಟ್ಟಿಣ ತಾತ್ಕಾಲಿಕ ಅನುಮೋದನೆಗೊಂಡ 
x ದಿನಾಂಕ 
1 ಕುಶಾಲನಗರ 03-12-2014 
2: | ಸಕಲೇಶಪುರ _ 16-12-2019 
3 | ಚನ್ನರಾಯಪಟ್ಟಣ 16-01-2020 
4 | ಬೇಲೂರು-ಹಳೆಬೀಡು 23-11-2020 
5 ಮೂಡಬಿದ್ರೆ 02-07-2021 


NK (ViJLAQ-2022 


